ಈ ಲೇಖನದ ವಿಷಯಾನುಕ್ರಮಣಿಕೆ 





ಪ್ಲವಸಂವತ್ಸರದ ಕೃಷ್ಣಾಷ್ಟಮೀ 2 
ಅಷ್ಟಮೀ ರೋಹಿಣಿಗಳ ಆರಂಭ ಅಂತ್ಯಗಳು 3 

ಭಗವತ್ಪಾದರ ನಿರ್ಣಯ 5 
ಮಧ್ಯರಾತ್ರಿಯಲ್ಲಿರುವ ಅಷ್ಟಮಿಯೇ ಗ್ರಾಹ್ಯ 5 

ಶ್ರೀಮಧ್ವಾನುಜಾಚಾರ್ಯರ ನಿರ್ಣಯ 7 
ಮಧ್ಯರಾತ್ರಿಯೇ ಪೂಜಾಕಾಲ 7 

ಶ್ರೀ ಕೃಷ್ಣಾಚಾರ್ಯರ ನಿರ್ಣಯ 8 


ಹಿಂದಿನ ದಿನದ ಮಧ್ಯರಾತ್ರಿಯಲ್ಲಿ ಅಷ್ಟಮಿಯಿದ್ದರೆ ಅದೇ ಗ್ರಾಹ್ಯ 8 
ನಮಗೆ ಸೋಮವಾರ ಕೃಷ್ಣಜಯಂತಿ ಇಲ್ಲ 12 
ಸೋಮವಾರದ ಮಧ್ಯರಾತ್ರಿಯಲ್ಲಿ ನವಮಿ ಇದೆ 14 
ಭಾನುವಾರವೇ ಕೃಷ್ಣಾಷ್ಟಮಿಯ ಆಚರಣೆ 15 
ಅರ್ಥ್ಯಕಾಲದಲ್ಲಿ ಚಂದ್ರೋದಯವಾಗಿರಬೇಕು 15 
ವಿಶ್ವದ ಇತರ ಸ್ಥಳಗಳಲ್ಲಿ 17 
ಪುರಿಯಿಂದ ನ್ಯೂಜಿಲೆಂಡಿನವರೆಗೆ ಸೋಮವಾರ ಕೃಷ್ಣಜಯಂತಿ 17 
ಪುರಿಯಿಂದ ಲಂಡನ್ನಿನವರೆಗೆ ಭಾನುವಾರ ಕೃಷ್ಣಾಷ್ಟಮಿ 18 
ಲಂಡನ್ನಿನಿಂದ ಪೂರ್ವಕ್ಕೆ ಭಾನುವಾರ ಕೃಷ್ಣಜಯಂತಿ 18 
ಪರಿಶುದ್ಧ ಮಾರ್ಗದಲ್ಲಿ ನಡೆಯೋಣ 19 
ಕೃಷ್ಣಾಷ್ಟಮಿ ಆಚರಣೆಯ ವಿಧಿವಿಧಾನ 20 


ಪ್ಲವಸಂವತ್ಸರದ ಕೃಷ್ಣಾಷ್ಟಮೀ 


ಶ್ರೀ ಪ್ಲವನಾಮಸಂವತ್ಸರದ [2021] ಕೃಷ್ಣಾಷ್ಟಮೀ 
ಆಚರಣೆಯಲ್ಲಿ ವಿವಾದವಿದೆ. 


ಉತ್ತರಾದಿಮಠದ ಪಂಚಾಂಗವು 29-8-2021 
ಭಾನುವಾರದಂದು ಕೃಷ್ಣಾಷ್ಟಮಿ ಆಚರಣೆ 


ಶ್ರ್ಗ ಲ 


ಮಾಡಬೇಕೆಂದು ತಿಳಿಸುತ್ತಿದೆ. 


ಶ್ರೀ ಶ್ರೀಪಾದರಾಜಸಂಸ್ಥಾನ, 

ಶ್ರೀಮದ್‌ ವ್ಯಾಸರಾಜಸಂಸ್ಥಾನ ಮತ್ತು 

ಶ್ರೀಮದ್‌ ರಾಘವೇಂದ್ರಸಂಸ್ಥಾನದ 
ಪಂಚಾಂಗಗಳು 30-8-2021 
ಸೋಮವಾರದಂದು ಕೃಷ್ಣಜಯಂತಿಯ ಆಚರಣೆ 
ಮಾಡಬೇಕೆಂದು ತಿಳಿಸುತ್ತಿವೆ. 


ಈ ಎರಡು ಪಕ್ಷಗಳಲ್ಲಿ ಯಾವುದು 
ಶ್ರೀಮದಾಚಾರ್ಯರ ನಿರ್ಣಯಗಳಿಗೆ ಮತ್ತು 
ಪ್ರಾಚೀನರ ಆಚರಣೆಗೆ ಸಮ್ಮತ ಎನ್ನುವದನ್ನು 


ವಿಶ್ವನಂದಿನಿ ಲೇಖನಮಾಲೆ - 265 3 of 24 


ನಿಷ್ಪಕ್ಷಪಾತವಾಗಿ ಚರ್ಚೆ ಮಾಡಿ 
ತಿಳಿದುಕೊಳ್ಳೋಣ. 


ಅಷ್ಟಮೀ ರೋಹಿಣಿಗಳ ಆರಂಭ ಅಂತ್ಯಗಳು 


ಈ ಎಲ್ಲ ಪಂಚಾಂಗಗಳ ಪ್ರಕಾರ 29ನೆಯ 
ತಾರೀಕು ಭಾನುವಾರ ರಾತ್ರಿ 9-40 ರ ಸುಮಾರಿಗೆ 
ಮುಗಿಯುತ್ತದೆ, ಮತ್ತು ಅಲ್ಲಿಂದ ಅಷ್ಟಮೀ 
ಆರಂಭವಾಗುತ್ತದೆ. ಹಾಗೂ ಭಾನುವಾರ ಬೆಳಗಿನ 
ಜಾವವೇ ಆರಂಭವಾಗಿರುವ ಕೃತ್ತಿಕಾ ನಕ್ಷತ್ರವು 
ಸೋಮವಾರ ಬೆಳಗಿನ ಜಾವ 06:05 ರವರೆಗೆ 
ಇರುತ್ತದೆ. 


ಅಂದರೆ 29ನೆಯ ತಾರೀಕು ಭಾನುವಾರ 
ಮಧ್ಯರಾತ್ರಿಯು 12 ಗಂಟೆ 22 ನಿಮಿಷ 44 
ಸೆಕೆಂಡುಗಳಿಗೆ ಆಗುತ್ತದೆ. 


(ಆಧುನಿಕ ಲೆಕ್ಕದಲ್ಲಿ ರಾತ್ರಿ 12ಗಂಟೆಗೆ ದಿನಾಂಕ 
ಮತ್ತು ಸಮಯ ಬದಲಾಗುತ್ತದೆ ಹೀಗಾಗಿ 00:22 
AM, 30/9/2021 ಗೆ ಮಧ್ಯರಾತ್ರಿ ಸಂಭವಿಸುತ್ತದೆ. 
ಎರಡೂ ಒಂದೇ] 


ವಿಶ್ವನಂದಿನಿ ಲೇಖನಮಾಲೆ - 265 4 of 24 


ಭಾನುವಾರ ಮಧ್ಯರಾತ್ರಿ ಅಷ್ಟಮಿ ಇದೆ. 
ರೋಹಿಣೀ ನಕ್ಷತ್ರವಿಲ್ಲ. 


ಹಾಗೆಯೇ 30ನೆಯ ತಾರೀಕು ರಾತ್ರಿ 11-47 ಕ್ಕೆ 
ಅಷ್ಟಮಿ ಮುಗಿದು ನವಮಿ ಆರಂಭವಾಗುತ್ತದೆ. 
ಸೋಮವಾರ ಬೆಳಗಿನ ಜಾವ 06:05 ಕ್ಕೆ 
ಆರಂಭವಾಗುತ್ತಿರುವ ರೋಹಿಣೀ ನಕ್ಷತ್ರವು 
ಮಂಗಳವಾರ ಬೆಳಿಗ್ಗೆ 08:40 ರ ಸುಮಾರಿಗೆ 
ಮುಗಿಯುತ್ತದೆ. 


ಸೋಮವಾರದ ಮಧ್ಯರಾತ್ರಿಯು 12:22:25 ಕ್ಕೆ 
ಸಂಭವಿಸುತ್ತಿದೆ. ಅಂದರೆ ಆಧುನಿಕ ಲೆಕ್ಕದ 
ಪ್ರಕಾರದ 31/08/2021 00:22:25 ಕ್ಕೆ 
ಮಧ್ಯರಾತ್ರಿ. 


ಈ ಮಧ್ಯರಾತ್ರಿಯಲ್ಲಿ ಅಷ್ಟಮಿ ಇಲ್ಲ. 
ಮಧ್ಯರಾತ್ರಿಗಿಂತ ಒಂದೂ ಕಾಲು ಗಂಟೆ 
ಮುಂಚೆಯೇ ಅಷ್ಟಮಿ ಮುಗಿದಿದೆ. 
ಮಧ್ಯರಾತ್ರಿಯಲ್ಲಿ ರೋಹಿಣಿ ಮಾತ್ರ ಇದೆ. 


ಈಗ ಪ್ರಶ್ನೆ ನಾವು ಯಾವ ದಿವಸ 
ಕೃಷ್ಣಾಷ್ಟಮಿಯನ್ನು ಆಚರಿಸಬೇಕು ಎಂದು? 


ಅ) 


ವಿಶ್ವನಂದಿನಿ ಲೇಖನಮಾಲೆ - 265 50124 


ಭಗವತ್ಪಾದರ ನಿರ್ಣಯ 
ಮಧ್ಯರಾತ್ರಿಯಲ್ಲಿರುವ ಅಷ್ಟಮಿಯೇ ಗ್ರಾಹ್ಯ 





ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು 
ಜಯಂತೀನಿರ್ಣಯದಲ್ಲಿ ಸಂಶಯಕ್ಕೆ 
ಎಡೆಯಿಲ್ಲದಂತೆ ಪರಿಸ್ಪಷ್ಟವಾಗಿ ತಿಳಿಸಿದ್ದಾರೆ -- 


ರೋಹಿಣ್ಯಾಂ ಅರ್ಧರಾತ್ರೇ ತು 
ಯದಾ ಕಾಲಾಷ್ಟಮೀ ಭವೇತ್‌ 
ಜಯಂತೀ ನಾಮ ಸಾ ಪ್ರೋಕ್ತಾ 
ಸರ್ವಪಾಪಪ್ರಣಾಶಿನೀ 

ಯಸ್ಯಾಂ ಜಾತೋ ಹರಿಃ ಸಾಕ್ಷಾತ್‌ 
ನಿಶೀಥೇ ಭಗವಾನಜಃ। 


ಮಧ್ಯರಾತ್ರಿ ಎಂಬ ಅರ್ಥವುಳ್ಳ ಅರ್ಧರಾತ್ರಿ 
ಮತ್ತು ನಿಶೀಥ ಎಂಬ ಎರಡೂ ಶಬ್ದಗಳನ್ನು 
ಆಚಾರ್ಯರು ಇಲ್ಲಿ ಬಳಸಿದ್ದಾರೆ. 


ಆಚಾರ್ಯರ ಈ ವಾಕ್ಯದ ಅರ್ಥ -- 


ಅರ್ಧರಾತ್ರಿಯಲ್ಲಿ ಅಷ್ಟಮಿ ಇದ್ದು ಜೊತೆಯಲ್ಲಿ 
ರೋಹಿಣಿಯೂ ಇದ್ದರೆ ಅದು ಕೃಷ್ಣ ಜಯಂತಿ. 


ವಿಶ್ವನಂದಿನಿ ಲೇಖನಮಾಲೆ - 265 6 of 24 


ಅರ್ಧರಾತ್ರಿಯಲ್ಲಿ ಅಷ್ಟಮಿ 
ರೋಹಿಣಿಗಳಿದ್ದಾಗಲೇ ಹುಟ್ಟಿಲ್ಲದ 
ಶ್ರೀಮನ್ನಾರಾಯಣ ಶ್ರೀಕೃಷ್ಣನಾಗಿ ಹುಟ್ಟಿದ್ದು. 


ಪ್ರತೀವರ್ಷವೂ ನಮಗೆ ಜಯಂತಿ 
ದೊರೆಯುವದಿಲ್ಲ. ಅರ್ಧರಾತ್ರಿಯಲ್ಲಿ ಅಷ್ಟಮಿ 
ಇದ್ದರೆ ಕೃಷ್ಣಾಷ್ಟಮಿಯನ್ನು ಆಚರಿಸುತ್ತೇವೆ. 
ಅಷ್ಟಮೀ ರೋಹಿಣಿಗಳೆರಡೂ ಇದ್ದರೆ 
ಜಯಂತಿಯನ್ನು ಆಚರಿಸುತ್ತೇವೆ. ಅಂತೂ 
ಕೃಷ್ಣಾಷ್ಟಮಿಗಾಗಲೀ ಕೃಷ್ಣಜಯಂತಿಗಾಗಲೀ 
ಮಧ್ಯರಾತ್ರಿಯಲ್ಲಿ ಅಷ್ಟಮಿ ಇರಲೇಬೇಕು. 


ಧರ್ಮಶಾಸ್ತ್ರ ಗಳ ಸಾಮಾನ್ಯ ನಿರ್ಣಯದ 
ಪ್ರಕಾರ ಅಷ್ಟಮಿಗೆ ಸಪ್ತಮಿಯ ವೇದವಿದ್ದರೆ 
ಉಪವಾಸ ಮಾಡಬಾರದು. ಆದರೆ, 
ಮಧ್ಯರಾತ್ರಿಯಲ್ಲಿ ಅಷ್ಟಮಿ ದೊರೆಯುವಾಗ 
ಸಪ್ತಮೀವೇಧವನ್ನೂ ನೋಡತಕ್ಕದ್ದಲ್ಲ ಎಂದು 
ಸಕಲ ಮಾಧ್ವ ಜ್ಞಾನಿಗಳೂ ಒಮ್ಮತದಿಂದ 
ನಿರ್ಣಯಿಸಿರುವದು ಮಧ್ಯರಾತ್ರಿಯಲ್ಲಿ 
ಅಷ್ಟಮಿ ಇರಲೇಬೇಕು ಎಂಬ ಆಚಾರ್ಯರ 
ಈ ನಿರ್ಣಯದ ಆಧಾರದ ಮೇಲೆಯೇ. 


ವಿಶ್ವನಂದಿನಿ ಲೇಖನಮಾಲೆ - 265 70124 


ಶ್ರೀಮಧ್ವಾನುಜಾಚಾರ್ಯರ ನಿರ್ಣಯ 





ಮಧ್ಯರಾತ್ರಿಯೇ ಪೂಜಾಕಾಲ 


ಆಚಾರ್ಯರ ಸಾಕ್ಷಾತ್‌ ತಮ್ಮಂದಿರಾದ 
ಶ್ರೀವಿಷ್ಣುತೀರ್ಥಾಚಾರ್ಯರು 
ಶ್ರೀಮದಾಚಾರ್ಯರ ವಾಕ್ಯವನ್ನೇ ಆಧರಿಸಿ ಅದಕ್ಕೆ 
ವ್ಯಾಖ್ಯಾನರೂಪವಾಗಿ ಸಂನ್ಯಾಸಪದ್ದತಿಯಲ್ಲಿ 
ಮಧ್ಯರಾತ್ರಿಯಲ್ಲಿಯೇ ಪೂಜೆ ಎನ್ನುವದನ್ನು 
ಪರಿಸ್ಪಷ್ಟವಾಗಿ ತಿಳಿಸಿದ್ದಾರೆ -- 


ಸಿಂಹಮಾಸೇ ತು ರೋಹಿಣ್ಯಾ 
ಯುತಾಂ ಕೃಷ್ಣಾಷ್ಟಮೀಂ ಪುಮಾನ್‌ 
ಉಪೋಷ್ಯ ಮಧ್ಯರಾತ್ರೇ ಚ 
ಪೂಜಯೇನ್ನಂದನಂದನಮ್‌ ಟ। 


ಕೃಷ್ಣಾ ಷ್ಟಮಿಯಂದು ಉಪವಾಸ ಮಾಡಿ 
ಮಧ್ಯರಾತ್ರಿಯಲ್ಲಿ ಶ್ರೀಕೃಷ್ಣ ನನ್ನು ಪೂಜಿಸಬೇಕು 


ಎಂದು ಮಧ್ಯರಾತ್ರಿಯೇ ಪೂಜಾನುಷ್ಠಾನದ ಕಾಲ 
ಎಂದು ಪರಿಸ್ಪಷ್ಟವಾಗಿ ನಿರ್ಣಯಿಸಿದ್ದಾರೆ. 


ಕರ್ಮಣೋ ಯಸ್ಯ ಯಃ ಕಾಲಃ 
ತತ್ಕಾಲವ್ಯಾಪಿನೀ ತಿಥಿಃ। 
ತಯಾ ಕರ್ಮಾಣಿ ಕುರ್ವೀತ 


ವಿಶ್ವನಂದಿನಿ ಲೇಖನಮಾಲೆ - 265 8 0124 
ಹ್ರಾಸವೃದ್ದೀ ನ ಕಾರಣಮ್‌। 


“ಯಾವ ಕರ್ಮವನ್ನು ಯಾವ ತಿಥಿಯ ಯಾವ 
ಕಾಲದಲ್ಲಿ ಮಾಡಬೇಕು ಎಂದು ಹೇಳಿದ್ದಾರೆಯೋ 
ಆ ತಿಥಿ ಆ ಕಾಲದಲ್ಲಿದ್ದಾಗಲೇ ಆ ಕರ್ಮದ 
ಆಚರಣೆಯನ್ನು ಮಾಡಬೇಕು” ಎಂದು ಅತ್ಯಂತ 
ನಿಖರವಾಗಿ ತಿಳಿಸುತ್ತದೆ. 


ಮಧ್ಯರಾತ್ರಿಯೇ ಪೂಜಾಕಾಲ ಎಂದು ಶ್ರೀಮನ್‌ 
ಮಧ್ವಾನುಜಾಚಾರ್ಯರು 
ನಿರ್ಣಯಿಸಿರುವದರಿಂದ ಮತ್ತು ಕರ್ಮದ 
ಕಾಲದಲ್ಲಿ ಕರ್ಮದ ತಿಥಿ ಇರಬೇಕು ಎಂದು 
ಶಾಸ್ತ್ರದ ನಿರ್ಣಯವಿರುವದರಿಂದ 
ಮಧ್ಯರಾತ್ರಿಯಲ್ಲಿ ಅಷ್ಟಮಿ ಇದ್ದಾಗ ಮಾತ್ರ ನಾವು 
ಕೃಷ್ಣಾಷ್ಟಮಿಯನ್ನಾಗಲೀ ಮತ್ತು 
ಕೃಷ್ಣಜಯಂತಿಯನ್ನಾಗಲೀ ಆಚರಿಸಬೇಕು. 


ಶ್ರೀ ಕೃಷ್ಣಾಚಾರ್ಯರ ನಿರ್ಣಯ 
ಹಿಂದಿನ ದಿನದ ಮಧ್ಯರಾತ್ರಿಯಲ್ಲಿ ಅಷ್ಟಮಿಯಿದ್ದರೆ 





ಅದೇ ಗ್ರಾಹ್ಯ 


ವಿಶ್ವನಂದಿನಿ ಲೇಖನಮಾಲೆ - 265 90124 


ಶ್ರೀ ರಾಘವೇಂದ್ರತೀರ್ಥ ಗುರುಸಾರ್ವಭೌಮರ 
ಸಾಕ್ಷಾತ್‌ ಶಿಷ್ಯರಾದ ಶ್ರೀಕೃಷ್ಣಾಚಾರ್ಯರು ತಮ್ಮ 
ಸ್ಮೃತಿಮುಕ್ತಾವಲಿಯಲ್ಲಿ ವಿಪುಲವಾಗಿ 
ಪ್ರಮಾಣವಾಕ್ಯಗಳನ್ನು ಉದಾಹರಿಸಿ ತಮ್ಮ 
ವಾಕ್ಯಗಳಲ್ಲಿಯೇ ನಿರ್ಣಯವನ್ನೂ ಸಹ 
ನೀಡಿದ್ದಾರೆ - 


ಗುರುಸಾರ್ವಭೌಮಸಂಶೋಧನಮಂದಿರದಿಂದ 
ಪ್ರಕಟವಾಗಿರುವ ಶ್ರೀ ಸ್ಮೃತಿಮುಕ್ತಾವಲಿ ಪುಸ್ತಕದ 
115ನೇ ಪುಟ -- 


೫1 ೫777 ಇ ಇತ wy 
Seem gon epg 


Tr 


Aq a ಮಂ. 22ಎ. I 
ಈ 3 [ Ua ರ ಇ 
ತ್ತಾ 
ಮ a 





ವಿಶ್ವನಂದಿನಿ ಲೇಖನಮಾಲೆ - 265 10 of 24 


ಇಲ್ಲಿ ಶ್ರೀಕೃಷ್ಣಾಚಾರ್ಯರು ಅಷ್ಟಮೀ ತಿಥಿ ಬರುವ 


ನಾಲ್ಕು ಪ್ರಸಂಗಗಳನ್ನು ಉಲ್ಲೇಖಿಸಿದ್ದಾರೆ ದಾ 


1. ಹಿಂದಿನ ದಿನದ ಮಧ್ಯರಾತ್ರಿಯಲ್ಲಿ ಮಾತ್ರ 
ಅಷ್ಟಮಿ ಇರುವದು. 


N 


ಮುಂದಿನ ದಿನದ ಮಧ್ಯರಾತ್ರಿಯಲ್ಲಿ ಮಾತ್ರ 
ಅಷ್ಟಮಿ ಇರುವದು. 

3. ಎರಡೂ ದಿನಗಳ ಮಧ್ಯರಾತ್ರಿಗಳಲ್ಲಿ ಅಷ್ಟಮಿ 
ಇರುವದು. 


4. ಎರಡೂ ದಿನಗಳ ಮಧ್ಯರಾತ್ರಿಯಲ್ಲಿ ಅಷ್ಟಮಿ 
ಇಲ್ಲದೇ ಇರುವದು. 


ಹೀಗೆ ವಿಭಾಗ ಮಾಡಿ ಶ್ರೀಕೃಷ್ಣಾಚಾರ್ಯರು 
ನಿರ್ಣಯ ನೀಡುತ್ತಾರೆ - 'ಮಧ ರಾತ್ರಿಯಲ್ಲಿ 
ಇರುವ ಅಷ್ಟಮಿಯೇ ಪ್ರಧಾನವಾದ್ದರಿಂದ, 
ಮೊದಲ ಎರಡು ಪಕ್ಷಗಳಲ್ಲಿ, ಯಾವ ದಿನದ 
ಮಧ್ಯರಾತ್ರಿಯಲ್ಲಿ ಅಷ್ಟಮಿ ಇದೆಯೋ ಅದೇ 
ಗ್ರಾಹ್ಯ. “ತತ್ರ ಪ್ರಥಮದ್ವಿತೀಯಯೋಃ 


ವಿಶ್ವನಂದಿನಿ ಲೇಖನಮಾಲೆ - 265 11 0124 


ನಿಶೀಥವ್ಯಾಪ್ತ್ರೇಃ ಪ್ರಯೋಜಕತ್ವೇನ ಯಾ 


ನಿಶೀಥವ್ಯಾಪಿನೀ ಸಾ ಗ್ರಾಹ್ಯಾ” 


ಯಾವ ಮಠದ ಪಂಚಾಂಗದ ಪ್ರಕಾರವೂ 
ಎರಡೂ ದಿನಗಳ ಮಧ್ಯರಾತ್ರಿಯಲ್ಲಿ ಅಷ್ಟಮಿ 
ಇಲ್ಲ. ಇರುವದು ಭಾನುವಾರದ ಮಧ್ಯರಾತ್ರಿಯಲ್ಲಿ 
ಮಾತ್ರ. ಆದ್ದರಿಂದ ಭಾನುವಾರದ ದಿವಸ 
ಉಪವಾಸ ಮಾಡಿ ಮಧ್ಯರಾತ್ರಿಯಲ್ಲಿ ಪೂಜೆ 
ಅರ್ಯ ನೀಡುವದೇ ಶ್ರೇಷ್ಠ ಕ್ರಮ. 


ವಿಶ್ವನಂದಿನಿ ಲೇಖನಮಾಲೆ - 265 12 0124 


ನಮಗೆ ಸೋಮವಾರ ಕೃಷ್ಣಜಯಂತಿ ಇಲ್ಲ 


ಇತ್ತೀಚಿಗೆ ಒಂದು ಮಾಧ್ವಪತ್ರಿಕೆಯಲ್ಲಿ ಒಬ್ಬ 
ಯತಿಗಳ ಕೃತಿಯ ಆಯ್ದ ಭಾಗವನ್ನು 
ಪ್ರಕಟಿಸಿದ್ದಾರೆ. ಅದರಲ್ಲಿ ಅನೇಕ ಕಡೆ ಶಬ್ದಗಳ 
ಶುದ್ಧಿಯಿಲ್ಲ ಮತ್ತು ಒಂದು ಪ್ರಮಾಣವಾಕ್ಯದಲ್ಲಿ 
ಅನ್ವಯದ್ದೇ ಸಮಸ್ಯೆಯಿದೆ. 


ಅದರ ಪ್ರಕಾರ ಹಿಂದಿನ ದಿನ ಮಧ್ಯರಾತ್ರಿ 
ಅಷ್ಟಮಿಯಿದ್ದು, ಮಾರನೆಯ ದಿವಸ ರೋಹಿಣೀ 
ನಕ್ಷತ್ರವಿದ್ದರೆ ಮಾರನೆಯ ದಿವಸ ಅರ್ಧ 
ಮುಹೂರ್ತವಾದರೂ ಅಷ್ಟಮಿ ದೊರೆತರೆ 
ಮಾರನೆಯ ದಿವಸವೇ ಉಪವಾಸ ಮಾಡಬೇಕು 
ಎಂದು ಅರ್ಥವಾಗುತ್ತದೆ. 


ಆದರೆ ಇದು ಭಗವತ್ಪಾದರ, 
ಶ್ರೀಮನ್ಮನುಜಾಚಾರ್ಯರ ಮತ್ತು ಶ್ರೀ 
ಕೃಷ್ಣಾಚಾರ್ಯರ ನಿರ್ಣಯಗಳಿಗೆ 
ವಿರುದ್ಧವಾದದದ್ದು. 


ಅರ್ಥರಾತ್ರಿಯಲ್ಲಿಯೇ ಜನನವಾದ್ದರಿಂದ 
ಅರ್ಧರಾತ್ರಿಯೇ ಪೂಜಾಕಾಲ. 


ವಿಶ್ವನಂದಿನಿ ಲೇಖನಮಾಲೆ - 265 13 of 24 


ಅಷ್ಟಮೀತಿಧಿಯಲ್ಲಿಯೇ ಜನನವಾದ್ದರಿಂದ 
ಅಷ್ಟಮೀತಿಥಿಯ ಪೂಜಾತಿಥಿ. 


ಹೀಗಾಗಿ ಅಷ್ಟಮೀತಿಥಿಯು ಅರ್ಧರಾತ್ರಿಯಲ್ಲಿ 
ಯಾವ ದಿವಸ ಇರುತ್ತದೆಯೋ ಅದೇ ದಿವಸವೇ 
ಆಚರಣೆಯೇ ಹೊರತು ಮತ್ತೊಂದು ದಿವಸವಲ್ಲ. 


ಎರಡೂ ದಿವಸಗಳಲ್ಲಿ ಅರ್ಧರಾತ್ರಿಯಲ್ಲಿ ಅಷ್ಟಮಿ 
ಇದ್ದರೆ ಮಾರನೆಯ ದಿವಸವೇ ಉಪವಾಸ, 
ಅದರಲ್ಲಿಯೂ ಸಂಶಯವಿಲ್ಲ. ಇನ್ನು 
ಅರ್ಧರಾತ್ರಿಯಲ್ಲಿ ಅಷ್ಟಮಿ ಇದ್ದಾಗ 
ರೋಹಿಣಿಯೂ ದೊರೆತರೆ ಅದು ಕೃಷ್ಣಜಯಂತಿ, 
ಮಹಾಫಲಪ್ರದ. ಅದು ಪ್ರತೀವರ್ಷವೂ 
ದೊರೆಯುವದಿಲ್ಲ. ದೊರೆತಾಗ ಆಚರಿಸಬೇಕಷ್ಟೆ. 
ಅದಕ್ಕೇ ಆಚಾರ್ಯರು ರೋಹಿಣ್ಯಾಂ ಸತ್ಯಾಂ 
ಎಂದು ಸತಿಸಪ್ತಮಿಯನ್ನು ಬಳಸಿದ್ದಾರೆ. 
ದೊರೆತರೆ ಉಂಟು, ಇಲ್ಲದಿದ್ದರೆ ಇಲ್ಲ. 


ವಿಶ್ವನಂದಿನಿ ಲೇಖನಮಾಲೆ - 265 14 of 24 


ಹೋಮವಾರದ ಮಧ್ಯರಾತ್ರಿಯಲ್ಲಿ ನವಮಿ ಇದೆ 


ಮಧ್ಯರಾತ್ರಿಯೇ ಪೂಜಾಕಾಲವಾದ್ದರಿಂದ 
ಮಧ್ಯರಾತ್ರಿಯಲ್ಲಿ ಅಷ್ಟಮಿ ಇರಲೇಬೇಕು ಎಂದು 
ತಿಳಿದೆವು. ಆದರೆ ಸೋಮವಾರ ರಾತ್ರಿ 11:45ಕ್ಕೆ 
ಅಷ್ಟಮಿ ಮುಗಿದು ನವಮಿ ಆರಂಭವಾಗಿ 
ಮಧ್ಯರಾತ್ರಿಯಲ್ಲಿ ಸ್ಪಷ್ಟವಾಗಿ ನವಮಿ 
ಬಂದಿರುತ್ತದೆ. 


ಮತ್ತು ಆ ದಿವಸ ಮಧ್ಯರಾತ್ರಿ ಕಳೆದು ಮೂರು 
ನಿಮಿಷವಾದ ಮೇಲೆ ಅಂದರೆ 12:28ಕ್ಕೆ 
ಚಂದ್ರೋದಯವಿದೆ. ಚಂದ್ರೋದಯ- 
ವಾಗುತ್ತಿರುವದು ನವಮಿಯಲ್ಲಿ. 


ಹೀಗಾಗಿ ಪೂಜಾಕಾಲದಲ್ಲಾಗಲೀ ಮತ್ತು 
ಚಂದ್ರೋದಯವಾದ ಮೇಲೆ ಅರ್ಯ 
ನೀಡಬೇಕಾದ್ದರಿಂದ ಚಂದ್ರೋದಯದ 
ಕಾಲಕ್ಕಾಗಲೀ ಅಷ್ಟಮಿ ಇಲ್ಲವೇ ಇಲ್ಲ. ನವಮಿ 
ಇದೆ. ಹೀಗಾಗಿ ಈ ಬಾರಿ ಸೋಮವಾರದಂದು 
ಕೃಷ್ಣಾಷ್ಟಮಿಯ ಆಚರಣೆ ಸರ್ವಥಾ ಸಲ್ಲದು. 
ಈ ನಿರ್ಣಯ ಪುರಿ ಜಗನ್ನಾಥದಿಂದ 
ಪಶ್ಚಿಮದಲ್ಲಿರುವವರಿಗೆ ಮಾತ್ರ 
ಅನ್ವಯಿಸುತ್ತದೆ. 


ವಿಶ್ವನಂದಿನಿ ಲೇಖನಮಾಲೆ - 265 15 0124 





ಭಾನುವಾರವೇ ಕೃಷ್ಣಾ ಷ್ಟಮಿಯ ಆಚರಣೆ 


ಭಾನುವಾರದಂದು ರಾತ್ರಿ 9:40 ಕ್ಕೆ ಸಪ್ತಮೀ 
ಮುಗಿದು ಅಷ್ಟಮಿ ಆರಂಭವಾಗುತ್ತದೆ. 


12:22: ಕೈ ಮಧ್ಯರಾತ್ರಿ. ಆ ಸಮಯಕ್ಕೆ 
ಪರಿಸ್ಪಷ್ಟವಾಗಿ ಅಷ್ಟಮಿ ಇದೆ. 


ಆ ದಿವಸ ಚಂದ್ರೋದಯ 11:39ಕ್ಕೆ. ಹೀಗಾಗಿ 
ಚಂದ್ರೋದಯವಾಗುತ್ತಿರುವದೇ ಅಷ್ಟಮಿ 
ತಿಥಿಯಲ್ಲಿ. 


ಮಧ್ಯರಾತ್ರಿಯಲ್ಲಿ ಕೃತ್ತಿಕಾ ನಕ್ಷತ್ರವಿದೆ. ರೋಹಿಣಿ 
ಇದ್ದಿದ್ದರೆ ಕೃಷ್ಣಜಯಂತಿಯಾಗುತ್ತಿತ್ತು. ರೋಹಿಣಿ 
ಇಲ್ಲವಾದ್ದರಿಂದ ಇದು ಕೃಷ್ಣಾಷ್ಟಮಿ. 





ಅರ್ಥ್ಯಕಾಲದಲ್ಲಿ ಚಂದ್ರೋದಯವಾಗಿರಬೇಕು 


el 
₹೦. 
31 
@ 
el 


ಶು ಸ್ನಮಿಯಂದು ಚಂದ್ರೋದಯ 
ಮಧ್ಯಾಹ್ನದ ಆಸುಪಾಸಿನಲ್ಲಿ ಆಗುತ್ತದೆ. 


el 


ವಿಶ್ವನಂದಿನಿ ಲೇಖನಮಾಲೆ - 265 16 of 24 


ಕೃಷ್ಣಪಕ್ಷದ ಅಷ್ಟಮಿಯಂದು ಮಧ್ಯರಾತ್ರಿಯ 


ಕ್ರೀಸ್ತಿ 


ಆಸುಪಾಸಿನಲ್ಲಿ ಚಂದ್ರೊ (ದಯವಾಗುತ್ತದೆ. 


ಕೆಲವು ಬಾರಿ ಮಧ್ಯರಾತ್ರಿಗೆ ಐದು ಹತ್ತು ನಿಮಿಷ 
ಇರಬೇಕಾದರೇ ಚಂದ್ರೋದಯವಾಗುತ್ತದೆ. 
ಕೆಲವು ಬಾರಿ ಮಧ್ಯರಾತ್ರಿ ಕಳೆದು ಐದ್ದತ್ತು 
ನಿಮಿಷಗಳಲ್ಲಿ ಚಂದ್ರೋದಯವಾಗುತ್ತದೆ. 


ಅರ್ಯ ನೀಡಬೇಕಾದರೆ 
ಚಂದ್ರೋದಯವಾಗಿರಬೇಕೆ ಹೊರತು 
ಚಂದ್ರೋದಯವಾಗುತ್ತಿದ್ದಂತೆ ಅರ್ಫ್ಯವಲ್ಲ. 


ಪ್ರಧಾನಪೂಜಾಕಾಲವಾದ ಮಧ್ಯರಾತ್ರಿಯಲ್ಲಿ 
ಪೂಜೆ ಮಾಡಿ ಚಂದ್ರೋದಯವಾಗಿದ್ದರೆ ಆಗಲೇ 
ಅರ್ಯ, ಇಲ್ಲದಿದ್ದರೆ ಚಂದ್ರೋದಯಕ್ಕಾಗಿ ಕಾದು 
ಚಂದ್ರೋದಯ ಕಾಲದಲ್ಲಿ ಅರ್ಥ್ಯವನ್ನು 
ನೀಡಬೇಕು. 


ಈ ಬಾರಿ ಮಧ್ಯರಾತ್ರಿಗಿಂತ ಮುಂಚೆಯೇ 
ಚಂದ್ರೋದಯವಾಗಿರುವದರಿಂದ 
ಮಧ್ಯರಾತ್ರಿಯಲ್ಲಿ ಪೂಜೆ ಮಾಡಿ ತಕ್ಷಣ 
ಅರ್ಥ್ಯವನ್ನು ನೀಡಬೇಕು. 


ವಿಶ್ವನಂದಿನಿ ಲೇಖನಮಾಲೆ - 265 170124 


ವಿಶ್ವದ ಇತರ ಸ್ಥಳಗಳಲ್ಲಿ 


ಪುರಿಯಿಂದ ನ್ಯೂಜಿಲೆಂಡಿನವರೆಗೆ ಸೋಮವಾರ 
ಕೃಷ್ಣ: ಜಯಂತಿ 


From Longitude 85.8 10 180 
Krishnajayanti on 30/08/2021 


85.4ನೇ ರೇಖಾಂಶದಿಂದ ಆರಂಭಿಸಿ ಪೂರ್ವದಲ್ಲಿ 
ಸಮಗ್ರ ನ್ಯೂಜಿಲೆಂಡಿನವರೆಗೆ ಸೋಮವಾರ 
ಮಧ್ಯರಾತ್ರಿಗೆ ಅಷ್ಟಮಿ ಮತ್ತು ರೋಹಿಣೀ 
ದೊರೆಯುವದರಿಂದ ದೊರೆಯುವದರಿಂದ 
ಅವರಿಗೆ ಸೋಮವಾರ ಕೃಷ್ಣಜಯಂತಿಯ 
ಆಚರಣೆ. 


ಅಂದರೆ, ಸಿಂಗಪೂರ್‌, ಮಲೇಶಿಯಾ, ಜಪಾನ್‌, 
ಆಸ್ಚೆ ಲಿಯಾ, ನ್ಯೂಜಿಲೆಂಡ್‌ ಮುಂತಾದ 
ಪ್ರದೇಶಗಳಲ್ಲಿ ಸೋಮವಾರ ಕೃಷ್ಣಜಯಂತಿ. 


ಅಲ್ಲಿ ವಾಸಿಸುವ ಸಜ್ಜನರು ಸೋಮವಾರ 
ಉಪವಾಸ ಮಾಡಿ ಮಧ್ಯರಾತ್ರಿ 
ಚಂದ್ರೋದಯವಾದ ನಂತರ ಮಂಗಳವಾರ 
ಬೆಳಿಗೆ ಸೂರ್ಯೋದಯಾನಂತರ ಪಾರಣೆ 
ಮಾಡಬೇಕು. 


ವಿಶ್ವನಂದಿನಿ ಲೇಖನಮಾಲೆ - 265 18 of 24 


ಪುರಿಯಿಂದ ಲಂಡನ್ನಿನವರೆಗೆ ಭಾನುವಾರ 





ಕೃಷ್ಣಾಷ್ಟಮಿ 


From Longitude 85.8 to -10 
Krishnashtamii on 30/08/2021 


ಲಂಡನ್‌ -1 ರಲ್ಲಿ ಬರುತ್ತದೆ. ಅದಕ್ಕಿಂತ 
ಪೂರ್ವದಲ್ಲಿ ಇನ್ನೂ 9 10701೬66 ಗಳಲ್ಲಿ 
ಅಂದರೆ 11618೧6 ನ ವರೆಗೆ ಭಾನುವಾರ 
ಕೃಷ್ಣಾಷ್ಟಮೀ. 


ಲಂಡನ್ನಿನಿಂದ ಪೂರ್ವಕ್ಕೆ ಭಾನುವಾರ 
ಕೃಷ್ಣಜಯಂತಿ 


ಅದರಿಂದ ಆಚೆಗೆ ಅಂದರೆ ಗ್ರೀನ್‌ ಲ್ಯಾಂಡ್‌ ಮತ್ತು 
ಸಮಗ್ರ ಅಮೇರಿಕಾ ಕೆನಡಾ ಮೆಕ್ಸಿಕೋ ಬ್ರೆಜಿಲ್‌ 
ಮುಂತಾದ ಎಲ್ಲ ಪ್ರದೇಶಗಳಲ್ಲಿ, ಅಂದರೆ -10 
ರಿಂದ -180 ರವರೆಗೆ, ಭಾನುವಾರ ಮಧ್ಯರಾತ್ರಿಗೆ 
ರೋಹಿಣೀ ನಕ್ಷತ್ರವೂ ಸಹ ದೊರೆಯುವದರಿಂದ 
ಅವರಿಗೆ ಕೃಷ್ಣಜಯಂತಿ. ಈ ಎರಡೂ 
ಪಕ್ಷದವರು ಭಾನುವಾರ ಉಪವಾಸ ಮಾಡಿ 
ಮಧ್ಯರಾತ್ರಿಯಲ್ಲಿ ಅರ್ಯ ನೀಡಿ 
ಸೋಮವಾರ ಬೆಳಿಗೆ ಪಾರಣೆ ಮಾಡಬೇಕು. 


ವಿಶ್ವನಂದಿನಿ ಲೇಖನಮಾಲೆ - 265 190124 


ಪರಿಶುದ್ದ ಮಾರ್ಗದಲ್ಲಿ ನಡೆಯೋಣ 


ಕೃಷ್ಣಾಷ್ಟಮಿ 20 ಕೋಟಿ ಏಕಾದಶಿಗಳಿಗೆ 
ಸಮವಾದ ಮಹಾವ್ರತ. ಅಂದರೆ ಒಂದು 
ಮಹಾಯುಗದಲ್ಲಿ ಅಂದರೆ 43 ಲಕ್ಷದ 20ಸಾವಿರ 
ವರ್ಷಗಳಲ್ಲಿ ಬರುವ ಎಲ್ಲ ಏಕಾದಶಿಗಳನ್ನು 
ಆಚರಿಸಿದರೆ ಏನು ಪುಣ್ಯ ಒದಗಿಬರುತ್ತದೆಯೋ 
ಆಷ್ಟೂ ಪುಣ್ಯವನ್ನು ಸ್ವಾಮಿ ಒಂದೇ ದಿವಸದ 
ಉಪವಾಸದಿಂದ ಕರುಣಿಸುತ್ತಾತೆ. 


ಹೀಗಾಗಿ ಕೃಷ್ಣಾಷ್ಟಮಿಗಿಂತ ಶ್ರೇಷ್ಠವಾದ 
ಮತ್ತೊಂದು ವ್ರತವೇ ಇಲ್ಲ. ಅಂತಹುದನ್ನು 
ಪರಿಶುದ್ಧವಾದ ಕ್ರಮದಲ್ಲಿ ಆಚರಿಸಬೇಕೇ 
ಹೊರತು ತಪ್ಪಾಗಿ ಆಚರಿಸತಕ್ಕದ್ದಲ್ಲ. 


ಮಠಕ್ಕಿಂತ ಮತ ದೊಡ್ಡದು ಎನ್ನುವದನ್ನು ನಾವು 
ಮರೆಯಬಾರದು. 


ಸಕಲಸಜ್ಜನರಿಗೂ ಶ್ರೀಕೃಷ್ಣ ಜನಾ ಷ್ಟಮಿಯ 
ಶುಭಾಶಯಗಳು. 


— ವಿಷ್ಣುದಾಸ ನಾಗೇಂದ್ರಾಚಾರ್ಯ 


ವಿಶ್ವನಂದಿನಿ ಲೇಖನಮಾಲೆ - 265 20 of 24 


ಕೃಷ್ಣಾಷ್ಟಮಿ ಆಚರಣೆಯ ವಿಧಿವಿಧಾನ 


ಈ ಲೇಖನದ ಆಡಿಯೋ 


http://vishwanandini.com/ 
fullprashnottara.php?serialnumber=VNP236 


ಕೃಷ್ಟಾಷ್ಟಮೀ ಅರ್ಪುಪ್ರದಾನ 


ಶ್ರೀಕೃಷ್ಣಜನ್ಮಾಷ್ಟಮಿಯಂದು ಶ್ರೀಕೃಷ್ಣನಿಗೆ 


ಮತ್ತು ಚಂದ್ರನಿಗೆ ಅರ್ಯ ನೀಡುವ ಕ್ರಮ. 
ಮಂತ್ರ ಮತ್ತು ಕ್ರಮದ ವಿವರಣೆಯೊಂದಿಗೆ. 


http ://vishwanandini.com/ 
fullupanyasa.php?serialnumber=VNU119 


ಜನ್ಮಾ ಷ್ಟಮೀ ಆಚರಿಸುವ ವಿಧಾನದ ಮೂರು 
ಲೇಖನಗಳು 


http://vishwanandini.com/ 
fullarticle.php?serialnumber=VNA117 


http://vishwanandini.com/ 
fullarticle.php?serialnumber=VNA118 


http://vishwanandini.com/ 
fullarticle.php?serialnumber=VNA119 


ವಿಶ್ವನಂದಿನಿ ಲೇಖನಮಾಲೆ - 265 21 of 24 


ವಿಶ್ವನ೦ದಿವಿಗೆ ಪಜ್ನನರ ಪಹಾಯದ ಅಗತ್ಯವಿದೆ 


ಪರಮಾತ್ಮನನ್ನು ತಿಳಿಸಿಕೊಡುವ ದಿವ್ಯಗ್ರ೦ಥಗಳನ್ನು 
ತಿಳಿಯಾದ ಭಾಷೆಯಲ್ಲಿ ಸಜ್ಜನರಿಗೆ ತಲುಪಿಸಲು 
ವಿಶ್ವನಂದಿನಿ 10000 ಗ೦ಟೆಗಳ ಉಪನ್ಯಾಸಗಳ 
ಗುರಿಯನ್ನೂ 30000 ಪುಟಗಳ ಲೇಖನದ ಗುರಿಯನ್ನೂ 
ಹೊಂದಿದೆ. 


ವಿಶ್ವನಂದಿನಿಯ ಎಲ್ಲ ಉಪನ್ಯಾಸಗಳೂ, ಲೇಖನಗಳೂ 
ಪ್ರತಿಯೊಬ್ಬರಿಗೂ ಉಚಿತವಾಗಿ ಲಭ್ಯ. 


ಈ ಬೃಹತ್‌ ಜ್ಞಾನಸತ್ರ ನಿಮ್ಮ ನೆರವಿಲ್ಲದೇ 
ಮುಂದುವರೆಯಲು ಸಾಧ್ಯವಿಲ್ಲ. 


ಈ ಜ್ಞಾನಕಾಯ ಕೈ ನೆರವು ನೀಡುವ ಸಜ್ಜನರು ಕೆಳಗಿನ 
ಖಾತೆಗೆ ಹಣವನ್ನು ವಗಾ ಯಿಷಬಹುದು 


* Account Name VISHWANANDINI 
e Account Number 35368588017 


* Account Type Current Account 


* Bank State Bank of India 
* Branch T. Narasipura, Mysore 
* NEW IFSC 581110040076 


Please WhatsApp the transaction details to 
990155149 


ಈಗಾಗಲೇ ನೆರವು ನೀಡಿದ, ನೀಡುತ್ತಿರುವ ಸಜ್ಜನರಿಗೆ 
ನನ್ನ ಮನಃಪೂರ್ವಕ ಕೃತಜ್ಞತೆಗಳು. 


ನೀವು ವಿಶ್ವನಂದಿನಿಯ ಖಾತೆಗೆ ಹಣವನ್ನು 
ವರ್ಗಾಯಿಸುವಾಗ 


“ವಿಶ್ವನಂದಿನಿ ಗಮ್ಯ ತಲುಪಲಿ” 


ಎಂದು ಗುರುದೇವತೆಗಳಗೆ, 
ಶ್ರೀ ವೇದವ್ಯಾಸದೇವರಿಗೆ 
ಪ್ರಾರ್ಥನೆ ಸಲ್ಲಿಸುವದನ್ನು ಮರೆಯಬೇಡಿ. 


ಸಜ್ಜನರ ಪ್ರಾರ್ಥನೆಯನ್ನು 
ಶ್ರೀಹರಿ ಮನ್ನಿಸುತ್ತಾನೆ. 


-- ವಿಷ್ಣುದಾಸ ನಾಗೇಂದ್ರಾಚಾರ್ಯ 


ಗ ಸಂ ಯಯ WET [dale [ele ಶೆ 


No. 2, “Sri Madhwanuja Mandiram" 
Kaveri Marga, Hemmige Village, 
Talakadu, T Narasipura, 
Mysore - 571122, Karnataka, India 


nagendracharya @ yahoo.co.in 
WhatsApp: 9901 551 491 





ವಿಶ್ವನಂದಿನಿ ಲೇಖನಮಾಲೆ - 265 24 of 24 


